ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 


ಒಂದೇ ಕಾಮಗಾರಿಗೆ ಎರಡು ಬಾರಿ ಬಿಲ್ಲು ಸಲ್ಲಿಸಿರುವ ಬಗ್ಗೆ 
ಶ್ರೀ ಎನ್‌. ಅಪ್ಪಾಜಿಗೌಡ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
277 (466) ಮಾನ್ಯ ಜಲಸಂಪನ್ಮೂಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕು ನಂ-7 ಹೇಮಾವತಿ ನಾಲಾ ವಿಭಾಗ ವ್ಯಾಪ್ತಿಯಲ್ಲಿ ನಾಲಾ ವ್ಯಾಪಿಗೆ ಒಳಪಟ್ಟ 
ಗ್ರಾಮಗಳ ಪರಿಮಿತಿಯಲ್ಲಿ ರಸ್ತೆ ಅಭಿವೃದ್ಧಿಪಡಿಸುವ ಕಾಮಗಾರಿಗಳಲ್ಲಿ ಲೆಕ್ಟೇಗೌಡನ ಕೊಪ್ಪಲು-ದೊಂದೆಮಾದಹಳ್ಳಿ 
ಗ್ರಾಮದವರೆಗೆ, ಶಿಕಾರಿಪುರ- ಪಡುವಲಪಟ್ಟಣ ರಸ್ತೆ ಕಾಮಗಾರಿ ಮತ್ತು ತುಪ್ಪದಮಡು-ಅಂಕುಶಪುರ ರಸ್ತೆ ಒಂದೇ 
ಕಾಮಗಾರಿಯನ್ನು ಹೆಚ್‌.ಎಲ್‌.ಬಿ.ಸಿ. ನಂ-7 ಮತ್ತು ಕಾಡಾ ಯೋಜನೆ ತುಮಕೂರು ವಿಭಾಗದ ಇಲಾಖೆ ವತಿಯಿಂದ ನಿರ್ವಹಿಸಿ 
ಒಂದೇ ಕಾಮಗಾರಿಗೆ ಎರಡು ಬಿಲ್ಲು ಪಡೆದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಸರ್ಕಾರ/ಇಲಾಖೆ 
ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್‌ ಮತ್ತು ಗುತ್ತಿಗೆದಾರರ ವಿರುದ್ಧ ಯಾವ ಕ್ರಮ ಕೈಗೊಳ್ಳಲಾಗಿದೆ; 


(ಆ) 2018-19 ರಿಂದ 2020-21ನೇ ಸಾಲಿನವರೆಗೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ 
ಹೇಮಾವತಿ ನಾಲಾ ವಿಭಾಗ ಮತ್ತು ಕಾಡಾ ಯೋಜನೆ ತುಮಕೂರು ವಿಭಾಗದ ಇಲಾಖಾ ವತಿಯಿಂದ ನಿರ್ವಹಿಸಿರುವ 
ಕಾಮಗಾರಿಗಳಾವುವು; ಸದರಿ ಕಾಮಗಾರಿಗಳ ಗುಣಮಟ್ಟ ಪರಿಶೀಲನೆ ಮಾಡಿದ ಏಜೆನ್ಸಿ/ಸಂಸ್ಥೆ ಯಾವುದು? (ಪರಿಶೀಲನಾ 
ವರದಿ ಪ್ರತಿ ನೀಡುವುದು) 


